ಕರ್ನಾಟಿಕ ವಿಧಾನ ಪರಿಷತ್ತು 


[ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ: | 1165 
[ಮಾನ್ಯ ಸದಸ್ಯರ ಹೆಸರು: ಕ್ರೀ ಎಂಸಿ ವೇಣುಗೋಪಾಲ್‌ (ವಿಧಾನ 
ಸೆಬೆಯಿಂದ ಚುನಾಯಿತರಾದವರು) 
ಉತರಿಸಬೇಕಾದ ದಿನಾಂಕ: | 16.03.2020 
| ಉತ್ತರಿಸುವ ಸಚಿವರು: | ಮಾನ್ಯ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರು 
ಸಂ. | ಪ್ರಶ್ನೆ ಉತ್ತರ 
ಅ. | ಹಿಂದುಳಿದ ವರ್ಗಗಳ ವ್ಯಾಪ್ತಿಗೆ ಬರುವ | ಹಿಂದುಳಿದ ವರ್ಗಗಳ ವ್ಯಾಪ್ತಿಗೆ ಕ 
ಸಮಾಜದ ಅಬಿವೃದ್ಧಿ ನಿಗಮಗಳು ಸಮಾಜದ ಅಬಿವೃದ್ದಿ ನಿಗಮಗಳು ಒಟ್ಟುಿ-07; 
ಎಷ್ಟು: ಅವುಗಳಿಗೆ ನೀಡಿರುವ ಅವುಗಳಿಗೆ ನೀಡಿರುವ ಅನುದಾನ ಒಟ್ಟು 
ಅನುದಾನವೆಷ್ಟು; ಎಷ್ಟು ಅಬಿವೃದ್ದಿ | ರೂ.22477ಲಕ್ಷಗಳು; 
bre ಮ RU ಒಟ್ಟು 4 ಅಭಿವೃದ್ಧಿ ನಿಗಮಗಳ ಕಚೇರಿಗಳನ್ನು 
Pa ' | ಪ್ರಾರಂಭಿಸಲಾಗಿದೆ; 
ನಿಗಮ ಹಾಗೂ ಮಂಜೂರಾದ ಸಿಬಂದಿಗಳ 
ವಿವರ: 
1. ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಅಭಿವೃದ್ಧಿ ನಿಗಮ - 392 
2. ಕರ್ನಾಟಿಕ ಉಪ್ಪಾರ ಅಭಿವೃದ್ದಿ ನಿಗಮ - 06 
3. ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ 
ನಿಗಮ- 06 
| 4. ವಿಶ್ನಕರ್ಮ ಅಭಿವೃದ್ಧಿ ನಿಗಮ - 12 
ಆ, [ಸವಿತಾ ಸಮಾಜ ಮತ್ತು ಮಡಿವಾಳ ಕರ್ನಾಟಿಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ 


ಸಮಾಜದ ಕಚೇರಿಗಳನ್ನು 
ಆರಂಭಿಸದಿರಲು ಕಾರಣಗಳೇಮ; 
ಸಿಬ್ಬಂದಿ ಹಾಗೂ ಅಧ್ಯಕ್ಷರು ಮತ್ತು 
ನಿರ್ದೇಶಕರನ್ನು ಇದುವರೆಗೂ ನೇಮಕ 
ಮಾಡದಿರುವ ಕಾರಣಗಳೇನು (ವಿವರ 
ನೀಡುವುದು); 


ಮತ್ತು ಕರ್ನಾಟಿಕ ಮಡಿವಾಳ ಮಾಚಿದೇವ 
ಅಬಿವೃದ್ಧಿ ನಿಗಮಗಳನ್ನು ಕ್ರಮವಾಗಿ ದಿನಾ೦ಕ: 
27.11.2019 ಮತ್ತು 24122019 ಕಂಪನಿ 
ಅಧಿನಿಯಮ 2013ರನ್ವಯ ನೊಂದಾಯಿಸಿ 
ಸ್ಥಾಪಿಸಲಾಗಿದೆ. ಪುಸುತ ಈ ನಿಗಮಗಳಿಗೆ 
ಆರ್ಥಿಕ ಇಲಾಖೆಯಿಂದ ಯಾವುದೇ ಹುದ್ದೆಗಳು 
ಮಂಜೂರು ಆಗದಿರುವ ಹಿನ್ನೆಲೆಯಲ್ಲಿ ಈ। 
ನಿಗಮದ ಕಾರ್ಯಚಟುವಟೆಕೆಗಳನ್ನು 
ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಅಬಿವೃದ್ಧಿ ನಿಗಮದ ಕಚೇರಿಯ ಅಧಿಕಾರಿಗಳು 
ಮತ್ತು ಸಿಬ್ಬಂದಿಯ ಮೂಲಕ ಕಾರ್ಯ 
ನಿರ್ವಹಿಸಲಾಗುತ್ತಿದೆ. 


ಹ 


ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳನ್ನು ನೇಮಕ 
ಮಾಡುವುದು ಸರ್ಕಾರದ ವಿವೇಚನೆಗೆ 
ಒಳಪಟ್ಟಿರುತ್ತದೆ. 


ಸ೦ಖ್ಯೆ: ಹಿಂವಕ 53 ಬಿಸಿಎ 2020 


Pa 
\ 


(ಪ್ರಿಲೆಬಿ. ರಾಮು) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


